ಕರ್ನಾಟಕ ವಿಧಾನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


(£1 


ಗ 


ಪರಿಷತ್ತು " 

ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

354 

15.12.2021. 

ಮಾನ್ಯ ಪಶುಸಂಗೋಪನೆ ಸಚಿವರು. 


ಉತರ 
ನ 


KYAFSU ವಿಶ್ವವಿದ್ಯಾಲಯ 
ಬೀದರ್‌ ಅಧೀನದಲ್ಲಿರುವ 
ಮೀನುಗಾರಿಕೆ ಕಾಲೇಜಿನಲ್ಲಿ India 


Coordinated Research 
Projet ಯೋಜನೆಗೆ 75% 


ಸಂಸ್ಥೆಯಿಂದ ಸಹಾಯ ಧನವಿದ್ದು 
25% ರಾಜ್ಯ ಸರ್ಕಾರದಿಂದ 
ನೀಡಲಾಗಿದ್ದ 2020-21 ರಿಂದ 
2021-22ನೇ ಸಾಲಿನಲ್ಲಿ ಎಷ್ಟು 
ಅನುದಾನ ಬಿಡುಗಡೆ ಮಾಡಲಾಗಿದೆ; 


ಈ ಯೋಜನೆಗೆ ಯಾವ ಆಧಾರದ 
ಮೇರೆಗೆ ಸಿಬ್ಬಂದಿಗಳನ್ನು ನೇಮಕಾತಿ 
ಮಾಡಲಾಗಿದೆ; ನೇಮಕಾತಿ 
ಮಾಡಿರುವ ಸಿಬ್ಬಂದಿಗಳಿಗೆ ಸರ್ಕಾರದ 
ಸೇವಾ ನಿಯಮಾವಳಿಯಲ್ಲಿ ವೇತನ 
ಶ್ರೇಣಿ, ವಾರ್ಷಿಕ ವೇತನ ನೀಡಲು 
ಅವಕಾಶವಿದೆಯೇ? (ಇದ್ದಲ್ಲಿ 
ವಿವರವಾದ ಮಾಹಿತಿ ನೀಡುವುದು) 


ಇ-ಪಸಂಮೀ 304 ಸಲೆವಿ 2021 


ವರದಿಸಿದ್ದು, ಈ ಕುರಿತು 


ಕುಲಸಚಿವರು, ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ ಇವರು ನೀಡಿರುವ ಮಾಹಿತಿಯಂತೆ KVAFSU, ಬೀದರ್‌ 
ಅಧೀನದಲ್ಲಿ ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿರುವ ಸA1CRP-PHT 
ಯೋಜನೆಗೆ ರಾಜ್ಯ ಸರ್ಕಾರದ ಶೇಕಡ 25 ಭಾಗವನ್ನು ವಿಶ್ವವಿದ್ಯಾಲಯಕ್ಕೆ ಪ್ರತಿ 
ವರ್ಷ ರಾಜ್ಯ ಸರ್ಕಾರ ಲೆಕ್ಕ ಶೀರ್ಷಿಕ ಸಂಖ್ಯೆ: 2403-00-101—0—06-103 
ಅಡಿಯಲ್ಲಿ ಒದಗಿಸಲಾಗುತ್ತಿರುವ ಅನುದಾನದಲ್ಲಿ ಭರಿಸಲಾಗುತಿದೆ. 


2020-21ನೇ ಸಾಲಿನಲ್ಲಿ ಈ ಯೋಜನೆಗೆ ಒಟ್ಟು ವೆಚ್ಚ 
ರೂ.67,70,199.60 ಈ ಪೈಕಿ ಶೇಕಡಾ 25 ರಷ್ಟು ವೆಚ್ಚ ಅಂದರೆ ರೂ. 
16,92,549.90 ಗಳನ್ನು ಮೇಲಿನ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಬಿಡುಗಡೆಯಾದ 
ಅನುದಾನದಲ್ಲಿ ಭರಿಸಲಾಗಿದೆ. 


ಅದರಂತೆ 2021-22ನೇ ಸಾಲಿನಲ್ಲಿ ಈ ಯೋಜನೆಗೆ 30ನೇ ನವೆಂಬರ್‌ 
2021 ರವರೆಗೆ ಒಟ್ಟು ರೂ. 35,13,576.00 ಆಗಿರುತ್ತದೆ. ಈ ಪೈಕಿ ಶೇಕಡಾ 
28 ರಷ್ಟು ವೆಚ್ಚ ಅಂದರೆ ರೂ. 8,78,394.00 ಗಳನ್ನು ಮೇಲಿನ ಲೆಕ್ಕ ಶೀರ್ಷಿಕೆ 
ಅಡಿಯಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಭರಿಸಲಾಗಿದೆ. 


ಇದೊಂದು ಸಂಶೋಧನಾ ಯೋಜನೆಯಾಗಿದ್ದು, ಧನಸಹಾಯ ಸಂಸ್ಥೆಯ | 
ಪಟ್ಟಿ ಮಾಡಿರುವ ಸಿಬ್ಬಂದಿಗೆ ತಕ್ಕಂತೆ, ಪ್ರಧಾನ ಸಂಶೋಧಕರ ಪ್ರಸ್ತಾವನೆಯ 
ಮೇರೆಗೆ (MಂU) ಸಿಬ್ಬಂದಿಗಳನ್ನು ಯೋಜನೆ ಮುಗಿಯುವವರೆಗೂ €೦- 
terminus ಆಧಾರದ ಮೆಲೆ ನೇಮಕ ಮಾಡಿಕೊಳ್ಳಲಾಗಿದೆ. ಇದು 
ಸಂಶೋಧನಾ ಯೋಜನೆಗೆ ಒಳಪಟ್ಟಿದ್ದು ವಾರ್ಷಿಕ ಯೋಜನೆಯ 
ಪ್ರಗತಿಯನ್ನು ಆಧರಿಸಿ ಅನುದಾನ ಬಿಡುಗಡೆ ಮಾಡಿರುತ್ತದೆ. ಸದರಿ 
ಸಿಬಂದಿಗಳ ಸಂಶೋಧನಾ ಯೋಜನೆಯ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವುದರಿಂದ ರಾಜ್ಯ ಸರ್ಕಾರದ ನಿಯಮಾವಳಿಗಳು 
ಅನ್ನಯಿಸಿ ವೇತನ ನೀಡಿರುವುದಿಲ್ಲ. ಬದಲಾಗಿ ಸಂಶೋಧನಾ ಧನ ಸಹಾಯ 
ಸಂಸ್ಥೆ ನಿಗದಿಪಡಿಸಿದ ಸಿಬ್ಬಂದಿಗಳ ವೇತನ ಶ್ರೇಣಿಗೆ ಅನುಗುಣವಾಗಿ ವೇತನ 
ನೀಡಲಾಗಿದೆ. ಮುಂದುವರೆದು 2020-21ನೇ ಮತ್ತು 2021-22ನೇ ಸಾಲಿನಲ್ಲಿ 
ವಾರ್ಷಿಕ ವೇತನ ಬಡ್ತಿ ನೀಡಿರುವುದಿಲ್ಲವೆಂದು ವಿಶ್ವವಿದ್ಯಾಲಯವು 
ಸರ್ಕಾರದ ಪರಿಶೀಲನೆಯಲ್ಲಿದೆ. 


R 


{\ / / 
W / 
RR: 

ಪಭು ಬಿ. ಟಧ್ಣಾಣ್‌ 


ಪಶುಸಂಗೋಪನೆ ಸಚಿವರು 


